' ಉತ್ತರಿಸಬೇಕಾದ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


2271 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜನ 


(ಸ್ಥ ಳೀಯ ಸಂಸ್ಥೆ ಗಳ ಕ್ಷೇತು 


ಉತ್ತರಿಸಬೇಕಾದ ದಿನಾಂಕ 


ಉಪ ಮುಖ್ಯಮಂತ್ರಿಗಳು ಹಾಗೂ' ಸಾರಿಗೆ ಸಚಿವರು 
26-03-2021 


pe 


" ಉತ್ತರ 


ಸಾರಿಗೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದ 40 


'ದಿನಗಳೊಳಗಾಗಿ ಮೋಟಾರು ವಾಹನ 
ಪರವಾನಗಿ ನೀಡಬೇಕೆಂಬ ಕಾನೂನು. 
ಜಾರಿಯಲ್ಲಿದ್ದರೂ ಡಿಎಲ್‌ ಪಡೆಯಲು ಆರು 
ತಿಂಗಳು ಕಾಯಬೇಕಾಗುತ್ತದೆಂದು 
ದೂರುಗಳಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಸಾರಿಗೆ ಇಲಾಖೆಯಲ್ಲಿ ಚಾಲನಾ ಅನುಜ್ಞಾ ಪತ್ರ 
ಪಡೆಯಲು ಸಕಾಲದಲ್ಲಿ 30 ಕಾರ್ಯನಿರತ ದಿನಗಳನ್ನು 
ನಿಗದಿಪಡಿಸಲಾಗಿದೆ, ಅದರಂತೆ ನಿಗದಿತ 'ಅವಧಿಯ ಒಳಗೆ 
ಚಾಲನಾ ಅನುಜ್ಞಾ ಪತ್ರಗಳನ್ನು ನೀಡಲಾಗುತ್ತಿದೆ." 

ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಅತಿ 


ವಿರಳ ಪ್ರಕರಣಗಳಲ್ಲಿ ಚಾಲನಾ ಅನುಜ್ಞಾ ಪತ್ರ 
ವಿಲೇವಾರಿಯಾಗದಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. ಅದನ್ನು ಕ್ರಮಬದ್ಧವಾಗಿ ಕೂಡಲೇ 
ಸರಿಪಡಿಸಲಾಗುವುದು. . 


ವಳಂಬ ಕುರಿತಂತೆ ಸಾರಿಗೆ ಕಛೇರಿಗಳಲ್ಲಿ 
ಸರ್ವರ್‌ ಸಮಸ್ಯೆ, ಸಿಬ್ಬಂದಿಗಳ . ಕೊರತೆಯ 
ಕಾರಣ ನೀಡುತ್ತಿದ್ದು, ಈ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


ಸಡೆಹಿಡಿಯಲಾಗಿರುತದೆ. 


ಸಾರಿಗೆ ಇಲಾಖೆಯಲ್ಲಿ' ಸಾರ್ವಜನಿಕರಿಗೆ ಒದಗಿಸುವ 


ಸೇವೆಗಳಿಗೆ ಎಳಂಬ ಕುರಿತಂತೆ ಯಾವುದೇ ಸರ್ವರ್‌ 
ಸಮಸ್ಯೆಗಳು ಇರುವುದಿಲ್ಲ. 
pe ಕೊರತೆಗೆ ಸಂಬಂಧಿಸಿದಂತೆ, 


ಸರ್ಕಾರವು" ಈಗಾಗಲೇ ಅನುಮತಿ ನೀಡಿರುವ ನೇರ 
ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ 
ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಆ 
ಸಂಬಂಧ ಆಯ್ಕೆ ./, ನೇಮಕಾತಿ ಪ್ರಕ್ರಿಯೆಯು 
ಚಾಲನೆಯಲ್ಲಿರುತ್ತದೆ. 

ಇನ್ನುಳಿದ ಖಾಲಿ ಹುದ್ದೆಗಳ ಪೈಕಿ ನೇರ ನೇಮಕಾತಿ 
ಹುದ್ದೆಗಳನ್ನು ಭರ್ತಿಮಾಡಿಕೊಳ್ಳುವ ಬಗ್ಗೆ ಆರ್ಥಿಕ 
ಇಲಾಖೆಯ ಸುತ್ತೋಲೆ ಸಂಖ್ಯೆ ಆಇ 03 ಬಿಇಎಂ 
2020, ದಿನಾಂಕ:06-07-2020 ರಲ್ಲಿ ಎಲ್ಲಾ ನೇರ 
ನೇಮಕಾತಿ ಹುದ್ದೆಗಳನ್ನು ಮುಂದಿನ ಆದೇಶದವರೆಗೆ 
.- ಅಲ್ಲದೆ, , ಮುಂಬಡ್ತಿಗೆ 

€ಸಲಿರುವ ಖಾಲಿ ಹುದ್ದೆಗಳನ್ನು ಹಂತ- ಹಂತವಾಗಿ 
ಬಡ್ತಿ ನೀಡುವ ಮೂಲಕ ತುಂಬಲಾಗುತ್ತಿದೆ. 

ಆದಾಗ್ಯೂ ಪ್ರ ಪ್ರಸ್ತುತ ಲಭ್ಯವಿರುವ ಅಧಿಕಾರಿ/ ಸಿಬ್ಬಂದಿ 
ವರ್ಗದವರಿಂದ * ಹಾಗೂ ಕಿಯೋನಿಕ್ಸ್‌ ಹಾಗೂ ಇತರೆ 
ಏಜೆನ್ಸಿ ವತಿಯಿಂದ ಹೊರಗುತ್ತಿಗೆ "ಅಧಾರದ ಮೇಲೆ 
ಸಿಬ್ಬಂದಿ ಸೇವೆಯನ್ನು ಪಡೆದು ' ಸಾರ್ವಜನಿಕರಿಗೆ 


ತೊಂದರೆಯಾಗದಂತೆ ಕೆಲಸಗಳನ್ನು ನಿರ್ವಹಿಸಲಾಗುತ್ತಿದೆ. 


-2 


ಇ [ರಾಜ್ಯದಲ್ಲಿ ಸಾರಿಗೆ - ಇಲಾಖೆಯಲ್ಲಿ ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ | 
- "| ಮಂಜೂರಾದ ಸಿಬ್ಬಂದಿ / ಹಾಲಿ ಇರುವ [01-02-2021ರ ಅಂತ್ಯಕ್ಕೆ ಅಧಿಕಾರಿ/ಸಿಬ್ಬಂದಿಗಳ: ಒಟ್ಟು 
ಸಿಬ್ಬಂದಿ '/ ಖಾಲಿ ಇರುವ ಸಿಬ್ಬಂದಿಗಳ ಸಂಖ್ಯೆ 2812 ಮಂಜೂರಾದ ಹುದ್ದೆಗಳಿದ್ದು, 1304 ಕಾರ್ಯನಿರತ 

ಎಷ್ಟು ಸ ಹುದ್ದೆಗಳು ಮತ್ತು 1508 ಖಾಲಿ ಹುದ್ದೆಗಳಿವೆ. ಸ 


ವಿವರಗಳನ್ನು “ಅನುಬಂಧ” ದಲ್ಲಿ ಒದಗಿಸಲಾಗಿದೆ. 


ಟಿಡಿ 70 ಟಿಡಿಕ್ಕೂ 2021 


(ಲಕ್ಷ ಟಿ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. 


§ 5 ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 2271ಕ್ಕೆ “ಅನುಬಂಧ” 


ಸಾರಿಗೆ ಇಲಾಖೆಯ ಹುದ್ದೆಗಳ ವಿವರ ದಿನಾಂಕ: 01-02-2021 ರಂತೆ 


.. ಹುದ್ದೆಗಳ ವಿವರ" 


3 ಹುದ್ದೆಯ ಹೆಸರು ನ 
ಸಂ. » 2 ಮಂಜೂರಾತಿ | ` ಕಾರ್ಯನಿರತ |.ಖಾಲಿ 
1 [ಸಾರಿಗೆ ಆಯುಕ್ತರು 1 1 0 
| ೨ | ಅಧ್ವಕ್ಷಾಧಿಕಾರಿಗಳು ENR NE 0 
3 | ಅಪರ ಸಾರಿಗೆ ಆಯುಕ್ತರು 6 6 0 
4 [uous ಸಾರಿಗೆ ಆಯುಕ್ತರು 7 7 0 
(1 ಹುದ್ದೆ - ದೇವರಾಜ್‌ ಅರಸ್‌ ಟ್ರಕ್‌ ಟರ್ಮಿನಲ್‌) . 
5 |ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ 3 2 I 
ಸಾರಿಗೆ ಅಧಿಕಾರಿಗಳು 
| 6 ಪ್ರಾದೇಶಿಕ ಸಾರಿಗೆ ಅಧಿಕಾರಿ 47 42 [75 
7 | ಎ-ಗ್ರೂಪ್‌ ಅಧಿಕಾರಿ (ಯೋಜನೆ) 1 0 1 
8 | ಎ-ಗ್ರೂಪ್‌ ಅಧಿಕಾರಿ (ಶಿಕ್ಷಣ) i ES 
9 1ಎ-ಗ್ರೂಪ್‌ ಅಧಿಕಾರಿ (ಆರ್ಥಿಕ) 1 | 0 I 
10 | ಎ-ಗ್ರೂಪ್‌ ಅಧಿಕಾರಿ (ಲೋಕೋಪಯೋಗಿ) 1 1 0 
W | ಎ-ಗ್ರೂಪ್‌ ಅಧಿಕಾರಿ (ಪೋಲೀಸ್‌) 7 I “1 1 
12 | ಎ-ಗ್ರೂಪ್‌ ಅಧಿಕಾರಿ (ಆರೋಗ್ಯ) 1 1 0 —] 
13 | ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ 103 27 76 
14 [ಕಾನೂನು ಅಧಿಕಾರ ನ್‌್‌  ) 
15 | ಸಹಾಯಕ ಕಾನೂನು ಅಧಿಕಾರಿ 2 1 1} 
16 | ಸಾಂಖ್ಯಿಕ ಸಹಾಯಕ ನಿರ್ದೇಶಕರು (ನಿಯೋಜನೆ ಹುದ್ದೆ) 1 1 0 
17 | ಆರ್ಥಿಕ ಸಲಹೆಗಾರರು (ನಿಯೋಜನೆ ಹುದ್ದೆ) . 2 1 Ns 1 
5 [ಶಾಧಿಕಾರಿಗವು ನಮೋ ಮತು UE 6 
| | ಸಿಸ್ತಮ್‌ ಮ್ಯಾನೇಜರ್‌ ನಿಯೋಜನೆ ಹುದ್ದೆ 1 | 0 1 
20 | ಸಿಸ್ಟಮ್‌ ಆನಲಿಸ್ಟ್‌ (ನಿಯೋಜನೆ ಹುಡ್ದೆ 2 [) |2 
21 [ಹಿರಿಯ ಪ್ರೋಗ್ರಾಮರ್‌ (ನಿಯೋಜನೆ ಹದ್ದು WK 0 27! 
22 [8ರಿಯ ಪ್ರೋಗ್ರಾಮರ್‌ (ನಿಯೋಜನೆ ಹುದ್ದೆ ಘ್‌ D ಕ್‌ 
23 | ಕನ್ನೋಲ್‌ ಆಪರೇಟರ್‌ 2 pH 
24 ಕೇ.ಸ್ಥಾಸ/ತೆ.ಖ.ಅ/ಸಹಾಯಕ ಕಾರ್ಯದರ್ಶಿ 15 12 3 
25 [ಹಿರಿಯ ಮೋಟಾರು ವಾಹನ ನಿರೀಕ್ಷಕರು 214 93 121 — 
| 26 | ಮೋಟಾರು ವಾಹನ ನಿರೀಕ್ಷಕರು a 307 
| 27 | ಅಧೀಕ್ಷಕರು ಬ್‌ | 160 147 |B 
28 | ಲೆಕ್ಕಾಧೀಕ್ಷಕರು ನಿಯೋಜನೆ ಹುದ್ದೆ 26 22 | 


-2- 


29 | ಸಹಾಯಕ ಸಾಂಖ್ಯಿಕ ಅಧಿಕಾರಿ (ನಿಯೋಜನೆ ಹುದ್ದೆ) 3 3. 0 

30 | ಲೆಕ್ಕ ಸಹಾಯಕರು (ನಿಯೋಜನೆ ಹುದ್ದೆ) 36 18 18 

31 | ಶೀಘಲಿಪಿಗಾರರು 49 25 24 

32 | ಪ್ರಥಮ ದರ್ಜೆ ಸಹಾಯಕರು 436 281 155 

33 | ದ್ವಿಶೀಯ ದರ್ಜೆ ಸಹಾಯಕರು 546 192 354 

34 ಬೆರಳಚ್ಚುಗಾರರು, 116 35 81 

35 | ಜಾಲಕರು 165 91 74 | 

36 | ಅಟೆಂಡರ್‌ /ಪ್ರೊಸಸ್ಟ್‌ ಸರ್ವರ್‌/ದಫೇದಾರ್‌ 31 7 24 

37 | ಖಜಾನೆ ರಕ್ಷಕ 40 9 31 — 

38 | ದಲಾಯತ್‌ /ಣಾವಲುಗಾರ/ಜವಾನ ಕಮ್‌ ರಕ್ಷಕ/ಸ್ಟೀಪರ್‌ 345 151 194° 
ಒಟ್ಟು 2812 1304 1508 


